ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 

: 388 

: ಶ್ರೀ ಎನ್‌.ಎಸ್‌. ಬೋಸ್‌ರಾಜ್‌ 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 06-03-2020 


| 


ಉತ್ತರ 


GC la 


ಎನ್‌ಇಕೆಎಸ್‌ಆರ್‌ಟಿಸಿ 
ವತಿಯಿಂದ 
ಪಟ್ಟಣದಲ್ಲಿ 
ನಿರ್ಮಾಣ 
ಸರ್ಕಾರ 
ಕ್ರಮಗಳೇನು; 


ಮಾನಿ 
ಡಿಪೋ 
ಮಾಡಲು 
ತೆಗೆದುಕೊಂಡ 


ಬಸ್‌ 


ಮಾನ್ವಿ ಪಟ್ಟಣದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸರ್ವೆ ನಂ. 421 
ರಲ್ಲಿ 5 ಎಕರೆ ನಿವೇಶನದಲ್ಲಿ ನೂತನ ಬಸ್‌ ಘಟಕವನ್ನು ನಿರ್ಮಿಸಲು 2019- 
20ನೇ ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆಯ ಕ್ರಿಯಾ ಯೋಜನೆಯಲ್ಲಿ 
ಮಂಜೂರಾಗಿರುತ್ತದೆ. ಅದರಂತೆ, ನಿಯಮಾನುಸಾರ ಟೆಂಡರ್‌ ಮೂಲಕ 
ಗುತ್ತಿಗೆದಾರರನ್ನು ನಿಯೋಜಿಸಿದ್ದು, ಕಾಮಗಾರಿ ಪ್ರಾರಂಭಿಕ ಹಂತದಲ್ಲಿದೆ. 


ರಾಯಚೂರು 
ನೂತನ ಬಸ್‌ 
ನಿರ್ಮಾಣ 
ಸರ್ಕಾರ 
ಕ್ರಮಗಳೇನು; 


ನಿಲ್ದಾಣ 


ಮಾಡಲು 
ತೆಗೆದುಕೊಂಡ 


ನಗರದಲ್ಲಿ | 


ರಾಯಚೂರು ಬಸ್‌ ಘಟಕ-1। ತುಂಬಾ ಹಳೆಯದಾಗಿದ್ದು, 
ಶಿಧಿಲಾವಸ್ಥೆಯಲ್ಲಿರುವುದರಿಂದ ಪರ್ಯಾಯ ಸ್ಥಳದಲ್ಲಿ ಬಸ್‌ ಘಟಕವನ್ನು 
ನಿರ್ಮಿಸಲಾಗುತ್ತಿದೆ. 

ಪ್ರಸ್ತುತ ಬಸ್‌ ಘಟಕ ಇರುವ ನಿವೇಶನವು ನಗರದ ಹೃದಯ 
ಭಾಗದಲ್ಲಿರುವುದರಿಂದ ಹಾಗೂ ಕೇಂದ್ರ ಬಸ್‌ ನಿಲ್ದಾಣದ 
ಮುಂಭಾಗದಲ್ಲಿರುವುದರಿಂದ ಸದರಿ ನಿವೇಶನದಲ್ಲಿ ನಗರ ಸಾರಿಗೆ ಬಸ್‌ 
ನಿಲ್ದಾಣ ನಿರ್ಮಾಣ ಮಾಡಲು 2019-20ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ 
ಮಂಜೂರಾಗಿರುತ್ತದೆ. ಅದರಂತೆ ನಿಯಮಾನುಸಾರ ಟೆಂಡರ್‌ ಮೂಲಕ 
ಗುತ್ತಿಗೆದಾರರನ್ನು ನಿಯೋಜಿಸಲಾಗಿದೆ. ಹಾಲಿ ಕಾರ್ಯಾಚರಣೆಯಲ್ಲಿರುವ 
ಘಟಕದ ಅನುಸೂಚಿಗಳನ್ನು ಘಟಕ-2 & 3ಕ್ಕೆ ವರ್ಗಾಯಿಸಲಾಗುತ್ತಿದೆ. 


ರಾಯಚೂರು ಜಿಲ್ಲೆಯ 
ನೂತನ ತಾಲ್ಲೂಕು ಸಿರವಾರ 
ಪಟ್ಟಣದಲ್ಲಿ ನೂತನ ಬಸ್‌ 
ನಿಲ್ದಾಣ ನಿರ್ಮಾಣ ಮಾಡಲು 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; 


ರಾಯಚೂರು ಜಿಲ್ಲೆಯ ನೂತನ ತಾಲ್ಲೂಕು ಸಿರವಾರ ಪಟ್ಟಣದಲ್ಲಿ 
ಸರ್ವೆ ನಂ. 419 ರಲ್ಲಿಯ 1 ಎಕರೆ ನಿವೇಶನದಲ್ಲಿ ಸಂಸ್ಥೆಯ ಬಸ್‌ ನಿಲ್ದಾಣ 
ನಿರ್ಮಿಸಿದ್ದು, ಕಾರ್ಯಾಚರಣೆಯಲ್ಲಿತ್ತು ಪ್ರಸ್ತುತ ಬಸ್‌ ನಿಲ್ದಾಣದ ಮುಖ್ಯ 
ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು, ಅಪಾಯಕಾರಿ ಸ್ಥಿತಿಯಲ್ಲಿರುವುದರಿಂದ ಸದರಿ 
ಬಸ್‌ ನಿಲ್ದಾಣವನ್ನು ಉಪಯೋಗಕ್ಕೆ ನಿರ್ಬಂಧಿಸಲಾಗಿದ್ದು, ಹೊಸ ಬಸ್‌ 
ನಿಲ್ದಾಣ ನಿರ್ಮಾಣದವರೆಗೆ ಪ್ರಯಾಣಿಕರಿಗೆ ತಾತ್ಕಾಲಿಕ ವ್ಯವಸ್ಥೆಗಾಗಿ 
ತಂಗುದಾಣ ನಿರ್ಮಿಸಲಾಗಿರುತ್ತದೆ. ಹೆಚ್ಚುವರಿಯಾಗಿ ಇನ್ನೊಂದು ತಾತ್ಕಾಲಿಕ 
ತಂಗುದಾಣ ನಿರ್ಮಿಸಲು ಮಂಜೂರಾತಿ ನೀಡಿದ್ದು, ಟೆಂಡರ್‌ ಕರೆಯಲಾಗಿದೆ. 


ಸಿರವಾರ ಪಟ್ಟಣದಲ್ಲಿ ಪ್ರಸ್ತುತ 
ಇರುವ ಬಸ್‌ ನಿಲ್ದಾಣದಲ್ಲಿ 
ಮೂಲಸೌಕರ್ಯಗಳು ಇಲ್ಲದೇ 
ಸಾರ್ವಜನಿಕರಿಗೆ ಆಗುತ್ತಿರುವ 
ತೊಂದರೆಗಳ ಬಗ್ಗೆ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ಸಿರವಾರ ಪಟ್ಟಣದಲ್ಲಿ ಪ್ರಸ್ತುತ ಇರುವ ಬಸ್‌ ನಿಲ್ದಾಣದಲ್ಲಿ | 
ಸಾರ್ವಜನಿಕ ಪ್ರಯಾಣಿಕರಿಗಾಗಿ ಮೂಲ ಸೌಕರ್ಯಗಳಾದ ಕುಡಿಯುವ 
ನೀರಿನ ಸೌಕರ್ಯ, ಆಸನಗಳ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ 
ಮಹಿಳೆಯರಿಗಾಗಿ ಪ್ರತ್ಯೇಕ ಮೂತ್ರಾಲಯ ವ್ಯವಸ್ಥೆ ಇರುತ್ತದೆ. 


ಹಾಗೂ 


ಸಂಖ್ಯೆ: ಟಿಡಿ 30 ಟಿಸಿಕ್ಕೂ 2020 


(ಲಕ್ಷ ಟೌ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


